KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜನವರಿ ೧೨, ೨೦೦೬ (ಪುಷ್ಕ ೨೨, ಶಕವರ್ಷ ೧೯೨೭) ಸಂಚಿಕೆ ೨ 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜ್ಕಹಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಾರಿಇ 47 ನಸಾಸೇ 2005, ಬೆಂಗಳೂರು, ದಿನಾಂಕ:16ನೇ ಡಿಸೆಂಬರ್‌, 2005 
ರಸ್ತೆ ಸಾರಿಗೆ ನಿಗಮಗಳ ಕಾಯ್ದೆ 1950ರ (ಕೇಂದ್ರದ 1950ರ 64ನೇ ಕಾಯ್ದೆ) ಕಲಂ 5ರ ಉಪಕಲಂ 4ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ಸಂಸ್ಥೆಯ ನಿಯಮಗಳು 1961ರ ನಿಯಮ 3(3)ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಜಿ. ಲತಾಕೃಷ್ಣರಾವ್‌, ಭಾ.ಆ.ಸೇ., 
ಸರ್ಕಾರದ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ (ವೆಚ್ಚ, ಇವರನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಮಂಡಳಿಯ 

ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.751 ಶಿವರಾಮಶೆಟ್ಟಿ 
ಪೀಠಾಧಿಕಾರಿ, ಸಾರಿಗೆ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ ಶಿ 740 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:18ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ಅಥಣಿ ತಾಲ್ಲೂಕಿನ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ., ಅಥಣಿ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಮಹಾದೇವ ಶಂಕರಗೌಡ ಪಾಟೀಲ, ಗುಂಡೇವಾಡಿ, ಅಥಣಿ ತಾಲ್ಲೂಕು. 
2. ಶ್ರೀಮತಿ ಮಾಬೂಬಿ ಉಮರ್‌ ತಾಸಗಾಂವ, ಸಾ: ಸತ್ತಿ. 
3. ಶ್ರೀ ಶಶಿಕಾಂತ ಫೀರಪ್ಪ ಸಾಳವೆ, ಸಾ. ಅಥಣಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಹೆಚ್‌. ಹುಚ್ಚಾಚಾರಿ 
ಪಿ.ಆರ್‌.752 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


(೯) 


೧೦ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೪ಎ 





COMMERCE AND INDUSTRIES SECRETARIAT 
NOTIFICATION 
No. C1.60:MMM.1991, Bangalore, Dated: 19th December, 2005 

In pursuance of sub-section (3) of Section 8 of the Mines and Minerals (Development and 
Regulation) Act, 1957, the Government of Karnataka hereby accords sanction for Second renewal of 
Mining Lease No.1083 for a period of 20 years(Twenty years only) w.e.f. 14.03.1992 in favour of 
M/s.Suggalamma Gudda Mining and Company for Iron ore over an area of 25-00 acres (Twenty Five 
acres only)(10.11 hectares) in Sy.No.90 of Belagal village of Bellary taluk, Bellary district with boundaries 
as mentioned below and as per the sketch furnished by the Director of Mines and Geology, Bangalore 
subject to compliance of the provisions of the Mines and Minerals (Development and Regulation) Act, 
1957 and Mineral Concession Rules, 1960 as amended from time to time and other applicable Acts and 
Rules including Forest (Conservation) Act, 1980 and rules made there under. 








BOUNDARIES 
On the North Part of PL area of Sri K.Viswanath and | Onthe Village Boundary of Hirehal 
by ML area of Karnataka Mining Co., South by Siddapuram 
On the East by | Village Boundary of Honnahalli On the Part of PL area of Sri M. 
West by Kuppa Swami Naicker 




















The renewal of this Mining Lease is also subject to the terms and conditions appended hereto. 
By Order and in the name of the Governor of Karnataka, 
JAGADISH 2೦15 
Under Secretary to Government (Mines) 
Commerce & Industries Department. 


TERMS AND CONDITIONS OF THE SECOND RENEWAL OF MINING LEASE NO.1083 SANCTIONED 
IN GOVERNMENT NOTIFICATION NO. C1.60:MMM 1991 Dated 19.12.2005. 

a) Mining lease should be in respect of Iron Ore only. If other minerals are found in association with 
Iron Ore, they should be brought to the notice of Government and if the lessee desires to mine these 
minerals along with Iron Ore, he/she/it should do so only after the consent of Government is obtained in 
writing. 

b) If berul or any other substance prescribed U/S 3 of the Atomic Energy Act, XXIX of 1948 is found 
to occur in the property under the lease, the lessee shall make available such mineral to the Government 
of India. 

c) The lease shall also be subject to the provisions of Rules in Chapter IV of the Minerals 
Concession Rules, 1960. 

d) The lease shall also be subject to the Rules, issued U/S 18 of the Mines & Minerals (D&R) Act, 
1957. 

6) The lessee shall pay to the Director of Mines and Geology in Karnataka, Bangalore, necessary 
Security Deposit for due observance of the terms and conditions of the lease in accordance with Rule 32 
of the lease issued to him. 

f) The lessee shall be governed by all conditions that may be incorporated in the lease deed, to be 
executed. 

g) The lessee shall abide by the rules contained in the Karnataka State Forest Manual, if the lease 
area covers any forestland. 

h) Government shall have the right of purchasing the ore at current market rates. 

) The lease would be determined if the lessee fails to commence execution of the lease deed. 
j) The area mentioned above is subject to verification after actual survey and demarcation. 
k) The lease shall be for a period of TwentyYears w.e.f. 14.03.1992. 
|) The lessee/s shall pay dead rent, cesses and royalty as detailed below:- 
DEAD RENT PAYABLE PER HECTARE PER ANNUM 


Ist year of the lease > Nil 

2" year to 5" year of the lease : Not applicable 
6" year to 10" year of the lease : Not applicable 
11" year of the lease & onwards : Rs.400/- 


Surface Rent: Rs.250 per hectare per annum on the area used by the 
lessee/s for mining purposes. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ೧೧ 





Local & other ೮೦55೦5: As prevalent in Bellary district. 
Royalty: At the rate prescribed in Second Schedule to the Mines & Minerals 
(D&R) Act, 1957 and as amended from time to time. 

m) The total area held by the applicant/s under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 and relevant 
notices are sent to the Director-General of Mines Safety, Dhanbad with a copy of the same to the 
concerned Director of Mines Safety. 

JAGADISH 2೦15 
PR-746 Under Secretary to Government (Mines) 
Commerce & Industries Department. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 920 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:27ನೇ ಜುಲೈ, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1) ಮತ್ತು 
53ಎ ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ 
ಕಾರ್ಬಾನೆ ನಿ., ಬೈಲಹೊಂಗಲ, ಬೈಲಹೊಂಗಲ ತಾಲ್ಲೂಕು, ಬೆಳಗಾಂ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕಲಂ 29(1)ರ ಅಡಿಯಲ್ಲಿ 
1. ಶ್ರೀ ಸಿದ್ದಪ್ಪ ಫಕೀರಪ್ಪ ಬಾರಿಗಿಡದ, ಕೊಂಗಾನೂರ, ಬೈಲಹೊಂಗಲ ತಾಲ್ಲೂಕು. 
2. ಶ್ರೀಮತಿ ಗೌರಮ್ಮಕೋಂ ಮಲ್ಲಪ್ಪ ಮುರುಗೋಡ, ಸಾ: ಜಾಲಿಕೊಪ್ಪ. 
ಕಲಂ 53ಎ ರ ಅಡಿಯಲ್ಲಿ 
1. ಶ್ರೀ ನಾಗನಗೌಡ ಈರನಗೌಡ ಪಾಟೀಲ, ಅಮಟೂರ, ಬೈಲಹೊಂಗಲ ತಾಲ್ಲೂಕು. 
2. ಶ್ರೀಮತಿ ರೂಪಾ ಶ್ರೀಶೈಲಾ ಯಡಹಳ್ಳಿ, ಸಾ: ಬೈಲಹೊಂಗಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಹೆಚ್‌. ಹುಚ್ಚಾಚಾರಿ 
ಪಿ.ಆರ್‌.753 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 938 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:27ನೇ ಜುಲೈ, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11)ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಗದಗ ಜಿಲ್ಲೆ ರೋಣ ತಾಲ್ಲೂಕಿನ ಕುರಿ ಸಂಗೋಪನಾ ಹಾಗೂ ಉಣ್ಣೆ ಬೆಳವಣಿಗೆಯ ಸಹಕಾರಿ ಉತ್ಪಾದಕರ ಸಂಘ ನಿ., 
ಮಲ್ಲಾಪೂರ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
1. ಶ್ರೀ ಭರಮಪ್ಪ ವಿರುಪಾಕ್ಷಪ್ಪ ಬೆಟಗೇರಿ, ಮು: ಮಲ್ಲಾಪುರ. 
2. ಶ್ರೀಮತಿ ಶಂಕ್ರವ್ವ ಕೋಂ ಶಿವಪ್ಪ ಪಡೆಗೊಣ್ಣವರ, ಸಾ: ಮಲ್ಲಾಪುರ. 
3. ಶ್ರೀಮತಿ ನಾಗವ್ವ ಕೋಂ ಯಲ್ಲಪ್ಪ ತಳವಾರ, ಮಲ್ಲಾಪುರ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಹೆಚ್‌. ಹುಚ್ಚಾಚಾರಿ 
ಪಿ.ಆರ್‌.754 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 741 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:16ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11)ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಈ ಕೆಳಕಂಡ ವ್ಯಕ್ತಿಗಳನ್ನು ಗುಲ್ಬರ್ಗಾ ಜಿಲ್ಲೆ ಯಾದಗಿರಿ ತಾಲ್ಲೂಕಿನ ಯರಿಗೋಳ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಯರಗೋಳ 
ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಮಹಾದೇವಪ್ಪ ಫೀರಪ್ಪ ಮಟ್ಟಿ, ಯರಗೋಳ ಗ್ರಾಮ, ಯಾದಗಿರಿ ತಾಲ್ಲೂಕು. 


೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೪ಎ 





2. ಶ್ರೀ ಚಾಂದಪಾಶಾ ತಂದೆ ಅಲಾವುದ್ದೀನ್‌, ಯರಗೋಳ ಗ್ರಾಮ, ಯಾದಗಿರಿ ತಾಲ್ಲೂಕು. 
3. ಶ್ರೀಮತಿ ವಿಜಯಲಕ್ಷ್ಮಿ ಗಂಡ ಬಸವರಾಜ, ಯರಗೋಳ ಗ್ರಾಮ, ಯಾದಗಿರಿ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರಪುರಕರ್‌ ವೆಂಕಟೇಶ್‌ 
ಪಿ.ಆರ್‌.755 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 56 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ (1ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಎಸ್‌. ಗೋವಿಂದಮ್ಮ ಕೋಂ ಬಸವರಾಜ ನಾಯ್ಕ, 3ನೇ ವಾರ್ಡ್‌, 
ತೆಕ್ಕಲಕೋಟೆ, ಇವರನ್ನು ಸಿರಗುಪ್ಪ ತಾಲ್ಲೂಕಿನ ತೆಕ್ಕಲಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.756 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 887 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 87 ಸಿಎನ್‌ಎಸ್‌ 2005, ದಿನಾಂಕ: 23.03.2005ರಲ್ಲಿ ಸುಳ್ಯ ತಾಲ್ಲೂಕಿನ ಸಂಪಾಜಿ 
ವ್ಯವಸಾಯ ಸಹಕಾರ ಬ್ಯಾಂಕ್‌ ನಿಯಮಿತ, ಸಂಪಾಜಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಎ.ಕೆ. ಹಸೈನಾರ್‌ ಬಿನ್‌ ಎ.ಎ. ಖಾದರ್‌, 
ಕೂಲ್‌ಶೆಡ್‌ ಮನೆ, ಕಲ್ಲುಗುಂಡಿ ಸಂಪಾಜಿ, ದಕ್ಷಿಣ ಕನ್ನಡ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಅಬ್ದುಲ್‌ ಖಾದರ್‌ ಇ.ಆರ್‌., ಕಲ್ಲುಗುಂಡಿ, ಸಂಪಾಜಿ 
ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲ್ಲೂಕಿನ ಸಂಪಾಜಿ ವ್ಯವಸಾಯ ಸಹಕಾರ ಬ್ಯಾಂಕ್‌ ನಿಯಮಿತ, ಸಂಪಾಜಿ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.757 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 104 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 104 ಸಿಎನ್‌ಎಸ್‌ 2005, ದಿನಾಂಕ:24.03.2005ರಲ್ಲಿ ತಾಲ್ಲೂಕು ಪ್ರಾಥಮಿಕ ಸಹಕಾರ 
ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಸಕ್ಕೂಬಾಯಿ ಕೋಂ ಲೇಟ್‌ ಹರಿಶ್ಚಂದ್ರ ನಾಯ್ಕ, 
ಹಗ್ಗುಂದ ತಾಂಡ್ಯ, ಹಗ್ಗುಂದ ಅಂಚೆ, ಅರಸೀಕೆರೆ ತಾಲ್ಲೂಕು ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡವರನ್ನು ಅರಸೀಕೆರೆ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., 
ಅರಸೀಕೆರೆ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
1. ಶ್ರೀಮತಿ ಸುಮ ಕಾಳೇಗೌಡ, ಜಾವಗಲ್‌ ಅಂಚೆ, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ. 
2. ಶ್ರೀ ಪುಟ್ಟನಾಯಕ ಬಿನ್‌ ಗಂಗನಾಯಕ್‌, ಮೂಡನಹಳ್ಳಿ, ಅರಸೀಕೆರೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.758 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 225 ಸಿಎನ್‌ಎಸ್‌ 2005(ಭಾಗ), ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1)ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಗೀತಾ ಬಿನ್‌ ಅಣು ಮೊಗಲಕ್ಕಿ, ದಾರದಹಳ್ಳಿ ಅಂಚೆ, ಮೂಡಿಗೆರೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ೧೩ 





ತಾಲ್ಲೂಕು ಇವರನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಮೂಡಿಗೆರೆ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.759 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 225 ಸಿಎನ್‌ಎಸ್‌ 2005(ಭಾಗ), ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 225 ಸಿಎನ್‌ಎಸ್‌ 2005 ದಿನಾಂಕ: 28.03.2005ರಲ್ಲಿ ಮೂಡಿಗೆರೆ ತಾಲ್ಲೂಕಿನ ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರ ಬ್ಯಾಂಕ್‌ ನಿ., ಮೂಡಿಗೆರೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ರಾಧ ಕೋಂ 
ವೇಣುಗೋಪಾಲ್‌, ಕೆ.ಎಂ. ರಸ್ತೆ, ಮೂಡಿಗೆರೆ ತಾಲ್ಲೂಕು ಇವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀಮತಿ ಮಮ್ತಾಜ್‌ ಬಿನ್‌ ಇಬ್ರಾಹಿಂ ಸಾಹೇಬ್‌ ಕೇರಾಫ್‌ ಅಂಬಾ ಪ್ರಿಂಟರ್ಸ್‌, ಕಳಸ, 
ಮೂಡಿಗೆರೆ ತಾಲ್ಲೂಕು ಇವರನ್ನು ಮೂಡಿಗೆರೆ ತಾಲ್ಲೂಕಿನ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರ ಬ್ಯಾಂಕ್‌ ನಿ., 
ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ 
ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.760 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 240 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕಿನ ವಿವಿಧ 05 ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಪ್ರಾಥಮಿಕ ವ್ಯವಸಾಯ ಸಹಕಾರ ಬ್ಯಾಂಕ್‌ ನಿಯಮಿತ, ಓರ್ವಾಯಿ 

1. ಶ್ರೀಮತಿ ಗುಂಡಮ್ಮ ಗಂಡ ಶ್ರೀನಿವಾಸ, ಓರ್ವಾಯಿ. 

2. ಶ್ರೀ ಡಿ. ಧರ್ಮದಾಸ್‌ ತಂದೆ ಕೃಷ್ಣಯ್ಯ ಗುತ್ತಿಗೆನೂರು. 

3. ಶ್ರೀ ಉಪ್ಪಾರ ಮಲ್ಲಿಕಾರ್ಜುನ ತಂದೆ ಈರಪ್ಪ ಪಟ್ಟಣ ಸೆರಗು. 
2. ವ್ಯವಸಾಯ ಸಹಕಾರ ಬ್ಯಾಂಕ್‌ ನಿಯಮಿತ, ನೆಲ್ಲುಡಿ 

1. ಶ್ರೀ ಎನ್‌. ಓಬಯ್ಯ ತಂದೆ ಗುರಪ್ಪ ಹೊಸ ನೆಲ್ಲುಡಿ. 

2. ಶ್ರೀಮತಿ ಸುಂಕಮ್ಮ ಗಂಡ ಸಿದ್ದಪ್ಪ, ಹಳೇ ನೆಲ್ಲುಡಿ. 

3. ಶ್ರೀ ಕೆ. ವೆಂಕಟೇಶ್ವರರಾವ್‌ ತಂದೆ ವೆಂಕಟರಾಮಯ್ಯ, ನೆಲ್ಲುಡಿ ಕೊಟ್ಟಾಳ್‌. 
3. ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, ಎಮ್ಮಿಗನೂರು. 

1. ಶ್ರೀ ಕರಿಯಪ್ಪ ತಂದೆ ಗಾಜಪ್ಪ, ಎಮ್ಮಿಗನೂರು. 

2. ಶ್ರೀಮತಿ ಲಕ್ಷ್ಮಮ್ಮ ಗಂಡ ಗಾಧಾ ನಿಂಗಪ್ಪ ಎಮ್ಮಿಗನೂರು. 

3. ಶ್ರೀ ಬಿ. ವೆಂಕಟೇಶ್‌ ತಂದೆ ತಿಮ್ಮಪ್ಪ, ಎಮ್ಮಿಗನೂರು. 
4. ರೈತರ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, ಮೋಹಾ. 

1. ಶ್ರೀ ಎಂ. ಶಿವಪ್ರಕಾಶ್‌ ತಂದೆ ಎಂ. ವೀರುಪಾಕ್ಷಯ್ಯ ಸ್ವಾಮಿ, ಮೋಕಾ. 

2. ಶ್ರೀ ಡಿ. ಚಂದ್ರಶೇಖರ್‌, ತಂದೆ ಡಿ. ಬಸಪ್ಪ, ವಣೇನೂರು. 

3. ಶ್ರೀಮತಿ ಬಸಮ್ಮ ಜಿ. ಗಂಡ ಜಿ. ದೇವನಗೌಡ, ಜಿ.ಎನ್‌. ಹಳ್ಳಿ. 
5. ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್‌ ನಿಯಮಿತ, ಕೆ. ವೀರಾಪುರ. 

1. ಶ್ರೀ ಕೆ.ಎಸ್‌. ವೀರನಗೌಡ ತಂದೆ ತಿಮ್ಮನಗೌಡ, ಕಾರೇಕಲ್ಲು. 

2. ಶ್ರೀ ಸುಂಕಣ್ಣ ತಂದೆ ಸೋಮಪ್ಪ, ಕಾರೇಕಲ್ಲು. 

3. ಶ್ರೀಮತಿ ಎಸ್‌. ಶಾರದಮ್ಮ ಗಂಡ ಬಸವರಾಜ್‌ ಗೌಡ, ಕೆ. ವೀರಾಪುರ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.761 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 240 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕಿನ 02 ಸೇವಾ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ರೈತ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, ಕುಡುತಿನಿ. 
1. ಶ್ರೀ ಎಂ. ದೊಡ್ಡಬಳಪ್ಪ ಬಿನ್‌ ಈರಣ್ಣ, ಎಳಬೆಂಜಿ. 
2. ಶ್ರೀ ಶಿವರಾಮರೆಡ್ಡಿ ಬಿನ್‌ ಕೊಟ್ರೇಗೌಡ ಸಣ್ಣ ಹನುಮಂತ ರೆಡ್ಡಿ, ಸಿದ್ದಮನಹಳ್ಳಿ. 
3. ಶ್ರೀಮತಿ ಚಿನ್ನಮ್ಮ ಕೋಂ ಕೃಷ್ಣಪ್ಪ, ಕುಡುತಿನಿ. 
2. ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, ಕೊಳಗಲ್ಲು. 
1. ಶ್ರೀಮತಿ ಶರಣಮ್ಮ ಕೋಂ ಹುಲಿಮಾನಯ್ಯ, ಕೊಳಗಲ್ಲು. 
2. ಶ್ರೀ ಕಾಡ್ಕಿ ನಾಗರಾಜು ಬಿನ್‌ ಹಂಪಣ್ಣ, ಕೊಳಗಲ್ಲು. 
3. ಶ್ರೀ ಗಾದಿಗನೂರು ಗಂಗಣ್ಣ ಬಿನ್‌ ಹನುಮಂತಪ್ಪ, ಕೊಳಗಲ್ಲು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.762 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 245 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ವಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲ್ಲೂಕಿನ ಮಸೂತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬ್ಯಾಂಕ್‌ 
ನಿ., ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
1. ಶ್ರೀ ಚನ್ನಪ್ಪ ಕರಬಸಪ್ಪ ಸಾಲಹಳ್ಳಿ ಸಾ: ಮಸೂತಿ. 
2. ಶ್ರೀಮತಿ ನೀಲವ್ವ ಸಿದ್ರಾಮಪ್ಪ ಉಳ್ಳಾಗಡ್ಡಿ, ಸಾ: ಮಸೂತಿ. 
3. ಶ್ರೀ ಬಾಬು ಮಲ್ಲಾರಿ ಪೋಳ, ಸಾ: ಮಸೂತಿ, ಬಸವನಬಾಗೇವಾಡಿ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.763 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 247 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಬಸವ ಕಲ್ಯಾಣ ತಾಲ್ಲೂಕಿನ ಈ ಕೆಳಕಂಡ ಗ್ರಾಮಗಳ ವ್ಯವಸಾಯ ಸೇವಾ ಸಹಕಾರ ಸಂಘ 
ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


ಮಂಠಾಳ ಗ್ರಾಮ: ಯರಬಾಗ ಗ್ರಾಮ: 

1. ಶ್ರೀ ಅಶೋಕ ಕೇರೊಬಾ. 1. ಶ್ರೀ ಬಾಬು ಬಸಪ್ಪ ಬುಕ್ಕಾ. 

2, ಶ್ರೀಮತಿ ಸುನೀತಾ ಅಶೋಕ. 2. ಶ್ರೀ ದತ್ತಪ್ಪಾ ಇಸ್ಮಾಲಂ. 

3. ಶ್ರೀ ಮಹಾದೇವದೆಡ್ಡಿ ತಿಪ್ಪಾರೆಡ್ಡಿ ಶಿವಣನೂರ. 3. ಶ್ರೀಮತಿ ರತ್ನಮ್ಮಾ ಭೀಮಣ್ಣಾ ಅಳ್ಳಿ. 

ಕಿಟ್ಟಾ ಗ್ರಾಮ: ಕೋಹಿನೂರ ಗ್ರಾಮ: 

1. ಶ್ರೀ ಕಾಶೀನಾಥ ಸಂಗಪ್ಪಾ. 1. ಲಕ್ಷಣ ಅಂಬಣ್ಣಾ ಗೊಯೆ 

2 ಶ್ರೀಮತಿ ನಾಗುಬಾಯಿ ವಾಮನರಾವ ವಾಡಿಕರ 2. ಶ್ರೀ ವಿಜಯಕುಮಾರ ಪುಂಡಲಿಕಪ್ಪಾ ವಲಜೆ. 
3. ಧೂಳಪ್ಪಾ ಮರೆಪ್ಪಾ. 3. ಶ್ರೀಮತಿ ವಿಮಲಾಬಾಯಿ ಸಿದ್ರಾಮ ಬಳೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ೧೫ 





ಲಾಡವಂತಿ ಗ್ರಾಮ: 

1. ನಸರೋದ್ದಿನಶಾ ಮೈನೋದ್ದಿನಶಾ. 

2. ಶ್ರೀಮತಿ ವಂದನಾಬಾಯಿ ವೆಂಕಟ ಸಿಂದೆ. 
3. ಶ್ರೀ ಲಹುಕುಮಾರ ಸೂರ್ಯವಂಶಿ. 
ರಾಜೋಳಾ ಗ್ರಾಮ: 

1. ಶ್ರೀಮತಿ ಬಾಲಿಕಾ ಶೇಷರಾವ್‌ ಬಿರಾದಾರ್‌. 


2. ಶ್ರೀ ಸೈಯದ್‌ ಸಲಾವುದ್ದಿನ ಸೈಯದ ಸೈದೊದ್ದಿನ ಪಾಟೀಲ. 


3. ಶ್ರೀ ತುಕರಾಂ ಗುಂಡಪ್ಪಾ. 

ರಾಜೇಶ್ವರ ಗ್ರಾಮ: 

1. ಶ್ರೀ ರಾಜಶೇಖರ ಭೀಮಣ್ಣಾ ಮಳ್ಳಿ. 

2. ಶ್ರೀ ಬಂಡೆಪ್ಪಾ ಗುರಪ್ಪಾ ಬಿರಾದಾರ. 

3. ಶ್ರೀಮತಿ ಶಾಂತಾಬಾಯಿ ಬಾಬುರಾವ ಇಸ್ಲಾಂಪೂರೆ. 
ಧನ್ನೂರಾ ಗ್ರಾಮ: 

1. ಶ್ರೀಮತಿ ತುಂಗೆಮ್ಮಾ ಮಾಣಿಕರಾವ ಮೊಗಲಪ್ಪಾ. 
ವ ಡಾ: ಸದಾನಂದ ಧೂಳಪ್ಪಾ ಮಾಲಿಪಾಟೀಲ. 

3. ಶ್ರೀ ಸಂಜೀವಕುಮಾರ ರಾಮಚಂದ್ರ ಹಲಿಗೆ. 
ಘೋಟಾಳ ಗ್ರಾಮ: 

ಶ್ರೀ ಭೀಮ ಬಿನ್‌ ಶ್ರೀ ತಿಮ್ಮಾ ಮಂಜುಳೆ. 


1. 

2. ಶ್ರೀ ಸೋಮನಾಥ ಸದಾಶಿವ ಸ್ವಾಮಿ. 

3. ಶ್ರೀಮತಿ ಮುಕ್ತಾಬಾಯಿ ಭೀಮರಾವ ನಾಗಾದೆ. 
ತ್ರಿಪೂರಾಂತ ಗ್ರಾಮ: 

1. ಶ್ರೀ ಸಂಬಾಜಿ ಹುಸ್ಸೇನಿ ಕಾಂಗೆ. 

2. ಶ್ರೀ ಗುರುಬಸಪ್ಪಾ ವೈಜನಾಥ ಚನ್ನಮಲ್ಲೆ. 
3. ಶ್ರೀಮತಿ ಶೆಷಮ್ಮಾ ಮರೇಪ್ಪಾ ರಾಜೋಳೆ. 
ಮೈಸಲಗಾ ಗ್ರಾಮ: 

1. ಶ್ರೀ ಸಿದ್ದಮಲ್ಲಪ್ಪಾ ಚಂದ್ರಮಪ್ಪಾ ಬಿರಾದರ. 
ಶ್ರಿ ಶ್ರೀ ಸೈಬಣ್ಣಾ ಸಿದ್ದಪ್ಪಾ ಗೊಳಕರ. 

3. ಶ್ರೀಮತಿ ಸರಸ್ವತಿ ರೇವಣಸಿದ್ದಪ್ಪಾ ಮುಲಿಗೆ. 
ಪಿ.ಆರ್‌.764 


ಹಿರನಾಗಾಂವ ಗ್ರಾಮ: 

1. ಶ್ರೀ ಸಿದ್ದಣ್ಣಾ ಮಲ್ಲೇಶಪ್ಪಾ ಪೂಜಾರಿ. 

2. ಶ್ರೀ ಕಾಶಿನಾಥ ತಮ್ಮಣ್ಣಪ್ಪಾ. 

3. ಶ್ರೀಮತಿ ಸುಜಾತ ವಿರಯ್ಯಾ ಮಠಪತಿ. 
ಅಲಿಗೂಡ ಗ್ರಾಮ: 

1. ಶ್ರೀ ಬಳಿರಾಮ ಬಲಭೀಮ ಸೋಳಂಕೆ. 

2. ಶ್ರೀಮತಿ ರತ್ನಾಬಾಯಿ ಬಾಬು ಪಾಟೀಲ. 
3. ಶ್ರೀ ಮಾರುಟಿ ಪುಂಡಲಿಕ. 

ಹೊನ್ನಳ್ಳಿ ಗ್ರಾಮ: 

1. ಶ್ರೀ ವಾಮನರಾವ ಮುಳೆ. 

2. ಶ್ರೀಮತಿ ರುಕ್ಕಾಬಾಯಿ ಗಣಪತರಾವ ಜಾಧವ. 
3. ಶ್ರೀ ಶಾಂತಕುಮಾರ ಕಾಳುಬಾ ಗಾಯಕವಾಡ. 
ಹಾರಕೂಡ ಗ್ರಾಮ: 

1. ಶ್ರೀ ಅಣ್ಣಾರಾವ್‌ ಭೀಮಶ್ಶಾ, ಸಾಮದೆ. 

2. ಶ್ರೀ ರವೀಂದ್ರ ಭೀಮಶ್ಯಾ, ಸೊಳ್ಳುರ. 

3. ಶ್ರೀಮತಿ ಶರಣಮ್ಮ ಬಸವಂತಪ್ಪಾ ಪೂಜಾರಿ. 
ಮುಡಬಿ ಗ್ರಾಮ: 

1. ಶ್ರೀ ಅಪ್ಪಾರಾವ ಶಿವರಾಯ ಬಿರಾದಾರ. 

2. ಶ್ರೀ ಅರ್ಜುನ ಮುಡಬಿ ವಾಡಿ. 

3. ಶ್ರೀಮತಿ ಕುಸಮ್ನಾವತಿ ಅಣ್ಣೆಪ್ಪಾ. 

ಹಳ್ಳಿ ಗ್ರಾಮ: 

1. ಶ್ರೀ ಜೀವನ ರತ್ನಾಜೀ. 

2. ಶ್ರೀ ಗೋಪಾಲರೆಡ್ಡಿ ಯಲ್ಲಾರೆಡ್ಡಿ ಯಂಗೆ. 
3. ಶ್ರೀಮತಿ ಮಲ್ಲಮ್ಮಾ ಶಿವರಾಜ ಪಾಟೀಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 258 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲ್ಲೂಕಿನ ಮೂರು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಟಿ.ಎಂ. ಹೊಸೂರು ಸೇವಾ ಸಹಕಾರ ಸಂಘ ನಿ., ಶ್ರೀರಂಗಪಟ್ಟಣ ತಾಲ್ಲೂಕು: 

1. ಹೆಚ್‌.ಎಸ್‌. ನಾಗರಾಜು ಬಿನ್‌ ಸಂಗ್ರೀಗೌಡ, ಟಿ.ಎಂ. ಹೊಸೂರು. 


2. ಅನುಸೂಯ ಕೋಂ ಈರೇಗೌಡ ಟಿ.ಎಂ. ಹೊಸೂರು. 


3. ಚಿನ್ನಮತಿ ಬಿನ್‌ ಕೋಡಿ ನಿಂಗಯ್ಯ, ಚನ್ನಕೆರೆ. 


ಗೆಂಡೆ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಶ್ರೀರಂಗಪಟ್ಟಣ ತಾಲ್ಲೂಕು: 
1. ಶ್ರೀಮತಿ ನಿಂಗಮ್ಮ ಕೋಂ ಚಿಕ್ಕಣ್ಣ, ಗೊಬ್ಬರಗಾಲ, ಅರಕೆರೆ ಹೋಬಳಿ. 
2. ಎಸ್‌. ಲಿಂಗೇಗೌಡ ಬಿನ್‌ ಶಿವಲಿಂಗೇಗೌಡ, ಗೆಂಡೇಹೊಸಹಳ್ಳಿ, ಅರಕೆರೆ ಹೋಬಳಿ. 
3. ವೈರಮುಡಿ ಬಿನ್‌ ಗಿರಿಯಯ್ಯ, ವಡಿಯಾಂಡಹಳ್ಳಿ, ಅರಕೆರೆ ಹೋಬಳಿ. 

ಕೆ. ಶೆಟ್ಟಿಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಶ್ರೀರಂಗಪಟ್ಟಣ ತಾಲ್ಲೂಕು: 


1. ಶ್ರೀ ಎಸ್‌. ರಾಮಲಿಂಗ ಬಿನ್‌ ಸಿದ್ದೇಗೌಡ, ಕೆ. ಶೆಟ್ಟಹಳ್ಳಿ. 


2. ನಾಗರತ್ತಮ್ಮಕೋಂ ಬಿ. ಕೆಂಪೇಗೌಡ, ಕೆ. ಶೆಟ್ಟಹಳ್ಳಿ. 
3. ಸಿ. ದೇವರಾಜು ಬಿನ್‌ ಚಿಕ್ಕೋನು, ಕೆ. ಶೆಟ್ಟಹಳ್ಳಿ. 


ಪಿ.ಆರ್‌.765 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 259 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಹುಮ್ನಾಬಾದ್‌ ತಾಲ್ಲೂಕಿನ ಮೂರು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಬೀಮಲ್‌ ಖೇಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಹುಮ್ನಬಾದ್‌ ತಾಲ್ಲೂಕು: 

1. ಅಪ್‌ಸರ್‌ ಖಾನ್‌ ತಂದೆ ಸರ್‌ದಾರ್‌ಖಾನ್‌ ಮಾಸಲ್‌ದಾರ್‌, ಬಿಮಲ್‌ಖೇಡ್‌. 

2. ಘುಡುಮಾ ಬೀ ಗಂಡ ಅಬ್ದುಲ್‌ ಹಮೀದ್‌, ಬಿಳಖೇರ, ಬೀಮಲ್‌ಖೇಡ್‌. 

3. ನರೇಂದ್ರ ತಂದೆ ಶಿವಶರಣಪ್ಪ ಮೈನಕೆ ಬಿಮಲ್‌ಖೇಡ. 
ಮುತ್ತಂಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಹುಮ್ನಬಾದ್‌ ತಾಲ್ಲೂಕು: 

1. ಸುಭಾಷ್‌ ಗುಂಡಪ್ಪ ತಂದೆ ಬಾಳಪ್ಪನೂರು ಮುತ್ತಂಗಿ. 

2. ಶ್ರೀ ಬಾಬುಮಿಯಾ ತಂದೆ ಬಂಡೇಲಿಸಾಬ್‌, ಮುತ್ತಂಗಿ. 

3. ಶ್ರೀಮತಿ ಶಾಂತಬಾಯಿ ಗಂಡ ಚಂದ್ರಶೆಟ್ಟಿ, ಬಾದ್ದಾಪೂರ. 
ಬೆಳಕೇರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ., ಹುಮ್ನಬಾದ್‌ ತಾಲ್ಲೂಕು: 

1. ಶ್ರೀ ಮೌಲಾನಾ ಸಾಬ್‌ ಬಿನ್‌ ನಬೀಸಾಬ್‌ ಪಿಂಜಾರ, ಬೆಳಕೇರಾ. 

2. ಶ್ರೀಮತಿ ವಚಲಾಬಾಯಿ ಕೋಂ ಶಿವರಾಜ್‌, ಬೆಳಕೇರಾ. 

3. ಶ್ರೀ ಸಂಗ್ರಾಮ್‌ ಬಿನ್‌ ಕಲ್ಲಪ್ಪ, ಬೆಳಕೇರಾ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.766 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 261 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಉಡುಪಿ ಜಿಲ್ಲೆ ಮತ್ತು ತಾಲ್ಲೂಕಿನ ಇನ್ನಂಜೆ ಸಹಕಾರಿ ವ್ಯವಸಾಯ ಬ್ಯಾಂಕ್‌ ನಿಯಮಿತ ಇನ್ನಂಜೆ ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ಸುರೇಂದ್ರ ಆಚಾರ್ಯ ಬಿನ್‌ ರಾಘವ ಆಚಾರ್ಯ, ಪಾಂಗಾಳ ಗ್ರಾಮ ಮತ್ತು ಅಂಚೆ, ಉಡುಪಿ ತಾಲ್ಲೂಕು ಮತ್ತು ಜಿಲ್ಲೆ. 

2. ಶ್ರೀಮತಿ ಪ್ರೀತಿರಾಣಿ ಶೆಟ್ಟಿ ಬಿನ್‌ ಚಂದ್ರಹಾಸ ಶೆಟ್ಟಿ, ಕುಂಚಾರು ಗ್ರಾಮ ಮತ್ತು ಅಂಚೆ, ಉಡುಪಿ ಜಿಲ್ಲೆ. 

3. ಶ್ರೀ ಸಂತೋಷ ಬಿನ್‌ ಕೊರಗಪ್ಪ ಹರಿಜನ, ಬಳಿಯಾರು ಗ್ರಾಮ, ಕುಂಜಾರುಗಿರಿ, ಉಡುಪಿ ತಾಲ್ಲೂಕು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.768 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 262 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ ಮತ್ತು ತಾಲ್ಲೂಕಿನ ಮೂರು ಸಹಕಾರ ಸಂಘಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಬಾಗಲಕೋಟೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್‌ ನಿ., 

1. ಶ್ರೀ ಲಕ್ಕಪ್ಪ ಬಸಪ್ಪ ಉದ್ದನ್ನವರ, ಸಾ: ಬೆಣ್ಣೂರ ತಾ: ಬಾಗಲಕೋಟೆ. 

2. ಶ್ರೀ ಶೇಖಪ್ಪ ಮಹಾದೇವಪ್ಪ ಭಜಂತ್ರಿ ಸಾ: ರಾಂಪೂರ ತಾ: ಬಾಗಲಕೋಟೆ. 

3. ಶ್ರೀಮತಿ ವಿಜಯಲಕ್ಷ್ಮೀ ಗಿರೀಶ್‌ ಪಾಟೀಲ್‌, ಸಾ: ಬೆನಕಟ್ಟಿ ತಾ: ಬಾಗಲಕೋಟೆ. 
ಬಾಗಲಕೋಟೆ ಟಿ.ಎ.ಪಿ.ಎಂ.ಎಸ್‌. ನಿ., 

1. ಶ್ರೀ ರಾಮಸ್ವಾಮಿ ಯಳ್ಳಿಗುತ್ತಿ, ಸಾ: ಶಿರೂರ ತಾ: ಬಾಗಲಕೋಟೆ. 

2. ಶ್ರೀ ಅಶೋಕ ಪರಸಪ್ಪ ಬಗ್ಗೆನವರ, ಸಾ: ಕಲಾದಗಿ ತಾ: ಬಾಗಲಕೋಟೆ. 

3. ಶ್ರೀಮತಿ ಪುಷ್ಪ ವಿಠ್ಠಲ್‌ ಪತ್ತಾರ, ಸಾ: ಚಿಕ್ಕಹೂದ್ದ್ಧೂರ ತಾ: ಬಾಗಲಕೋಟೆ. 
ವ್ಯವಸಾಯ ಸಹಕಾರ ಸಂಘ ನಿ., ಕಜ್ಜಿದೋಣಿ ತಾ: ಬಾಗಲಕೋಟೆ: 

1. ಶ್ರೀಮತಿ ಸುವರ್ಣ ತಿಮ್ಮನಗೌಡ ಪಾಟೀಲ್‌, ಸಾ: ಕಜ್ಜಿಡೋನಿ ತಾ: ಬಾಗಲಕೋಟೆ. 

2. ಶ್ರೀ ಹನುಮಪ್ಪ ಯಮನಪ್ಪ ಮೇತ್ರಿ, ಸಾ: ಕಜ್ಜಿಡೋನಿ ತಾ: ಬಾಗಲಕೋಟೆ. 

3. ಶ್ರೀ ಯಲ್ಲಪ್ಪ ಲಕ್ಷ ಪ್ರ ಮುತ್ತಣ್ಣನವರ, ಸಾ: ಕಜ್ಜಿಡೋನಿ ತಾ: ಬಾಗಲಕೋಟೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.769 ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


